ಗಳುಕ ಹೇನು 


ಕರ್ನಾಟಕ ವಿಧಾನ ಪರಿಪತ್ತು 


1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


1706 
ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನಸಭೆಯಿಂದ 


ಚುನಾಯಿತರಾದವರು) 
3. ಉತ್ತರಿಸಬೇಕಾದ ದಿನಾಂಕ 23.03.2020 
4. ಉತ್ತರಿಸಬೇಕಾದ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು 
ಸಂಖ್ಯೆ ಪ್ರಶ್ನೆ ಉತ್ತರ 
e) ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ | ಪುಸ್ತುತ ರಾಜ್ಯ ಸರ್ಕಾರದ “0 ಹುದ್ದೆಗಳಲ್ಲಿ, ಇವಘವಸ್‌ 
ಇರುವ ಐಎಫ್‌ಎಸ್‌ ಅಧಿಕಾರಿಗಳಿಗೆ | ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 
ವೀಡಿರುವ ಹುದ್ದೆಗಳು ಎಷ್ಟು! 
ಮತ್ತು ಸೇವೆ ಸಲ್ಲಿಸುತ್ತಿರುವ | ಸದರಿ ಐಎಫ್‌ಎಸ್‌ ಅಧಿಕಾರಿಗಳ ವಿವರಗಳನ್ನು (ಅನುಬಂಧ- -D 
ಅಧಿಕಾರಿಗಳ ವಿವರ ನೀಡುವದು | ರಲ್ಲಿ ನೀಡಲಾಗಿದೆ. 
- (ಆ) | ರಾಜ್ಯದಲ್ಲಿ ಅವಶ್ಯಕತೆ ಇರುವ| ಕೇಂದ್ರ ಸರ್ಕಾರವು ಐಎಫ್‌ಎಸ್‌ ಕೇಡರ್‌ ನಿಯಮ 1966 ರನ್ನಯ 
ಐಎಫ್‌ಎಸ್‌ ಅಧಿಕಾರಿಗಳ ಸಂಖ್ಯೆ | ಮತ್ತು Indian Forest Service’ (Fixation of Cadre Strength) 
1] ಮತ್ತು ಪ್ರಸ್ತುತ. ನಮ್ಮಲ್ಲಿ ಲಭ್ಯ |. Rios 1966 ರನ್ವಯ ಕರ್ನಾಟಕ ರಾಜ್ಯದ ಐಎಫ್‌ಎಸ್‌ 


ಇರುವ ಐಎಫ್‌ಎಸ್‌ ಅಧಿಕಾರಿಗಳ 
ವಿವರ ನೀಡುವುದು; 


ಪ್ರಸ್ತುತ ರಾಜ್ಯದಲ್ಲಿ 
ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಐಎಫ್‌ಎಸ್‌ 
ಅಧಿಕಾರಿಗಳು ಅರಣ್ಯ ಇಲಾಖೆಗೆ 
ಸಂಬಂಧಪಡದಂತಹ 
ಇಲಾಖೆಯಲ್ಲಿ ಅಧಿಕಾರಿಗಳಾಗಿ 
ಕರ್ತವ್ಯ ಮನಿರ್ವಹಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೆಳಿ; 
ಅಂತಹ ಅಧಿಕಾರಿಗಳ ವಿವರ 
ನೀಡುವುದು? 


ಅರಣ್ಯ 


ಅಂತರ್‌ ರಾಜ್ಯ ನಿಯೋಜನೆ ಮೇರೆಗೆ ನೇಮಕಗೊಂಡಂತಹ 4 


ಅಧಿಕಾರಿಗಳ ವೃಂದಬಲವನ್ನು ಒಟ್ಕಾರೆ 164 ಹುದೆಗಳಿಗೆ 


ಸಿೀಿಮಿತಗೊಳಿಸಿರುತ್ತದೆ. - 


ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ 109 ಐಎಫ್‌ಎಸ್‌ ಅಧಿಕಾರಿಗಳು 
ಕಾರ್ಯ ನಿರ್ವಹಿಸುತ್ತಿದ್ದು, ಸದರಿ ಅಧಿಕಾರಿಗಳಲ್ಲಿ 3 ಅಧಿಕಾರಿಗಳು 
ಕೇಂದ್ರ ನಿಯೋಜನೆಯಲ್ಲಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಉಳಿದ 106 
ಅಧಿಕಾರಿಗಳು ಮತ್ತು ಇತರೆ ರಾಜ್ಯದಿಂದ ಕರ್ನಾಟಕ ರಾಜ್ಯಕ್ಕೆ 


ಅಧಿಕಾರಿಗಳು ಒಳೆಗೊ೦ಡಂತೆ ಒಟ್ಬಾರೆಯಾಗಿ 110 ಐಎಫ್‌ಎಸ್‌ 
ಅಧಿಕಾರಿಗಳು ರಾಜ್ಯ ಸರ್ಕಾರದ ವಿವಿಧ ಹುದ್ದೆ ಗಳಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುತ್ತಾರೆ. 


ಸದರಿ ಐಎಫ್‌ಎಸ್‌ ಅಧಿಕಾರಿಗಳ ವಿವರಗಳನ್ನು (ಅನುಬಂಧ-1) 
ರಲ್ಲಿ ನೀಡಲಾಗಿದೆ. 


ಹೌದು 


ಅರಣ್ಯ ಇಲಾಖೆಗೆ ಸಂಬಂಧ ಪಡೆದಂತಹ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಅಧಿಕಾರಿಗಳ ವಿವರಗಳನ್ನು (ಅನುಬಂಧ-2) 
ರಲ್ಲಿ ನೀಡಲಾಗಿದೆ. 


ಸಂಖ್ಯೆ ಸಿಆಸುಇ 22 ಎಸ್‌ಎಫ್‌ಪಿ 2020 


ಓಪನ್‌ 
(ಬಿ.ಎಸ್‌. ಯಡಿಯೂರ; 
ಸನ್ಮಾನ್ಯ ಮುಖ್ಯಮಂತ್ರಿಗಳು" 


ಅನುಬಂಧ-1 
ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೇ:213(1706) 


ಕರ್ನಾಟಕ ರಾಜ್ಯದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಐಎಫ್‌ಎಸ್‌ ಅಧಿಕಾರಿಗಳ ವಿವರ 


ಹೆಸರು 
ವ 
1 1 ಪುನಟಿ ಶ್ರೀಧರ್‌, ಐಎಫ್‌ಎಸ್‌ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯಪಡೆ ಮುಖ್ಯಸ್ಥರು), 
ಸಂಜಯ್‌ ಮೋಹನ್‌, ಐಎಫ್‌ಎಸ್‌ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ ಮತ್ತು ಮುಖ್ಯ 
ವನ್ಯಜೀವಿ ಪರಿಪಾಲಕರು, ಬೆಂಗಳೂರು. 


ಡಾ|| ಡಿ.ಎಸ್‌. ರವೀಂದ್ರನ್‌, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ & ಪದನಿಮಿತ್ತ ಸರ್ಕಾರದ 
ಐಎಫ್‌ಎಸ್‌ (ಕೆ.ಎನ್‌.1986) ಪ್ರಧಾನ ಕಾರ್ಯದರ್ಶಿ, ಖಜಾನೆ-2,. ಆರ್ಥಿಕ ಇಲಾಖೆ, ಬೆಂಗಳೂರು 

ಅಜಯ್‌ ಮಿಶ್ರಾ, ಐಎಫ್‌ಎಸ್‌ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅಭಿವೃದ್ಧಿ), ಬೆಂಗಳೂರು 
(ಕೆ.ಎನ್‌.1986) 


an 


ರಾಜ್‌ ಕಿಶೋರ್‌ ಸಿಂಗ್‌, ಐಎಫ್‌ಎಸ್‌ | ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮಹಾನಿರ್ದೇಶಕರು 
ಶಿವರಾಜ್‌ ಸಿಂಗ್‌, ಐಎಫ್‌ಎಸ್‌ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಪ್ರಚಾರ ಮತ್ತು ಇಸಿಟಿ), 


ಮಧುಶರ್ಮಾ, ಐಎಫ್‌ಎಸ್‌ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
(ಕೆ.ಎನ್‌. 1986) ನಿರ್ದೇಶಕರು, ಕೆಎಫ್‌ಡಿಸ್ಲಿ ಬೆಂಗಳೂರು 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಮೌಲ್ಯಮಾಪನ, ಕಾರ್ಯ 
ಯೋಜನೆ, ಸಂಶೋಧನೆ, ತರಬೇತಿ ಮತ್ತು ಹವಾಮಾನ ಬದಲಾವಣೆ), 
ಬೆಂಗಳೂರು | 


ಅಭಿಯು ಸಿಂಗ್‌, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
(ಕೆ.ಎನ್‌. 1986) ನಿರ್ದೇಶಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆಗಳ ನಿಗಮ, ಬೆಂಗಳೂರು 


w 


ರೀತು ಕಕ್ಕರ್‌, ಐಎಫ್‌ಎಸ್‌ 


(ಕೆ.ಎನ್‌. 1986) 


8. p ಸ್‌ 
10 | ರಾಜೀವ್‌ ರಂಜನ್‌, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಸಂಕರನ್ಷಣೆ) 
(ಕೆ.ಎನ್‌.1987) ಬೆಂಗಳೂರು | 


“ಡಾ|| ವಿರೇಂದರ್‌ ಸಿಂಗ್‌, ಐಎಫ್‌ಎಸ್‌ | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸದಸ್ಯ 
(ಕೆ.ಎನ್‌. 1987) ಕಾರ್ಯದರ್ಶಿ, ಕರ್ನಾಟಕ ಜೈವಿಕ ವೈವಿಧ್ಯ ಮಂಡಳಿ, ಬೆಂಗಳೂರು 
pa 


EEE ECE EE CECE 


-2- 


12 | ಹರಿಕುಮಾರ್‌ ರಾ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಕಾನೂನು ಕೋಪ) 
(ಕೆ.ಎನ್‌. 1987) ಬೆಂಗಳೂರು, 


ಬ್ರಿಜೇಶ್‌ ಕುಮಾರ್‌ ದೀಕ್ಷಿತ್‌, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, ಕೃಷಿ 


ಐಎಫ್‌ಎಸ್‌ (ಕೆ.ಎನ್‌. 1988) ಇಲಾಖೆ, ಬೆಂಗಳೂರು 


ಪುನೀತ್‌ ಪಾಠಕ್‌, ಐಎಫ್‌ಎಸ್‌ 
ವಿಜಯ್‌ ಕುಮಾರ್‌ ಗೋಗಿ, 
ಐಎಫ್‌ಎಸ್‌ (ಕೆ.ಎನ್‌. 1988) 


ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಕಾಂಪಾ), ಬೆಂಗಳೂರು 


ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ & ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ (ಪರಿಸರ), 
ಬೆಂಗಳೂರು 


ಪ್ರಕಾಶ್‌ ಹೆಚ್‌.ಪಿ, ಐಎಫ್‌ಎಸ್‌ 
(ಕೆ.ಎನ್‌. 1988) 


ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
ನಿರ್ದೇಶಕರು, ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ಅಿಮಿಟಿಡ್‌ (ಎಂಎಸ್‌ 
ಐಎಲ್‌), ಬೆಂಗಳೂರು. 


ಸುದರ್ಶನ್‌ ಜಿ.ಎ್ಲಿ ಐಎಫ್‌ಎಸ್‌ 
(ಕೆ.ಎನ್‌. 1989) 


ಅಪರ ಪುಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ 
ಮೌಲ್ಯಮಾಪನ ಅಧಿಕಾರಿ ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಅಂಕಿಅಂಶಗಳ ಇಲಾಖೆ, 


ವಿಜಯ್‌ ಶರ್ಮಾ, ಐಎಫ್‌ಎಸ್‌ 
(ಕೆ.ಎನ್‌, 1989) 


ಅರಣ್ಯ 


ಅಪರ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿ, ವ್ಯವಸ್ಥಾಪಕ 
ನಿರ್ದೇಶಕರು, ಜಂಗಲ್‌ ಲಾಡ್ಮಸ್‌ ಮತ್ತು ರೆಸಾರ್ಟ್ಸ್‌ ಲಿಮಿಟೆಡ್‌, ಖನಿಜ 
ಭವನ, ಬೆಂಗಳೂರು 


3 ಮೀನಾಕ್ಷಿ ನೇಗಿ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, 


(ಕೆ.ಎನ್‌, 1989) ಆಯುಷ್‌, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು 


(ಕೆ.ಎನ್‌. 1989) ಭವನ, ಬೆಂಗಳೂರು. 


21 | ಜಗತ್‌ ರಾಮ್‌, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಹುಲಿ ಯೋಜನೆ), 
(ಕೆ.ಎನ್‌. 1989) ಮೈಸೂರು. 
2 


ಅನಿತಾ ಎಸ್‌. ಅರೇಕಲ್‌, ಐಎಫ್‌ಎಸ್‌ | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಸಾಮಾಜಿಕ ಅರಣ್ಯ), 


ಸುಭಾಷ್‌ ಕೆ. ಮಲ್ಕೇಡೆ, ಐಎಫ್‌ಎಸ್‌ | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ) ಅರಣ್ಯ 


(ಕೆ.ಎನ್‌. 1989) ಬೆಂಗಳೂರು. 


23 | ಸೀಮಾ ಗರ್ಗ್‌ ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಜಾಗೃತ), ಬೆಂಗಳೂರು. 
(ಕೆ.ಎನ್‌. 1990) ; 
4 


ಜಗ್‌ ಮೋಹನ್‌ ಶರ್ಮಾ, |ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಸಿಬ್ಬಂದಿ ಮತ್ತು 


ಐಎಫ್‌ಎಸ್‌ (ಕೆ.ಎನ್‌. 1990) ನೇಮಕಾತಿ), ಬೆಂಗಳೂರು 


ರಂಗರಾವ್‌ ಜಿ.ವ್ಲಿ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ವನ್ಯಜೀವಿ, ಆನೆ 
26 | ಯಾದವ್‌ ಜಿ.ಎಸ್‌. ಐಎಫ್‌ಎಸ್‌ | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಸಂಪನ್ಮೂಲ 


27 | ರಾಮಚಂದ್ರ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
BW (ಕೆ.ಎನ್‌. 1990) ನಿರ್ದೇಶಕರು, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಲಿಮಿಟೆಡ್‌, ಹುಬ್ಬಳ್ಳಿ 
ಮಿಲ್ಲೋಟ್ಯಾಗೋ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಭೂದಾಖಲೆಗಳು), 
BW (ಕೆ.ಎನ್‌. 1990) ಬೆಂಗಳೂರು. ” 
29 | ರಾಜ್‌ಕುಮಾರ್‌ ಶ್ರೀವಾತ್ಸವ್‌, | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಎನ್‌ಎಫ್‌ಎಪಿ ಮತ್ತು 
EE 
30 | ದಿಲೀಪ್‌ ಕುಮಾರ್‌ ದಾಸ್‌, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಸಂಶೋಧನೆ), 
W ಐಎಫ್‌ಎಸ್‌ (ಕೆ.ಎನ್‌, 1991) ಬೆಂಗಳೂರು. 


ರವಿ ಬಿ.ಪಿ. ಐಎಫ್‌ಎಸ್‌ 1 ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸದಸ್ಯ 
ಕಾರ್ಯದರ್ಶಿ, ಕರ್ನಾಟಕದ ಮೃಗಾಲಯ ಪ್ರಾಧಿಕಾರ, ಮೈಸೂರು. 

ಡಾ|| ಸೂರ್ಯ ದೇವ್‌ ಪಾಠಕ್‌, | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯನಿರ್ವಾಹಕ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ, ಬೆಂಗಳೂರು 
ಬ್ರಿಜೇಶ್‌ ಕುಮಾರ್‌, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಯೋಜನೆಗಳು), 
ರಾಧಾದೇವಿ, ಏಇಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಭೂಸ್ವಾಧೀನ ಮತ್ತು 
ಅರಣ್ಯ ಕೋಪ, ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು 

ಪ್ರಭಾಷ್‌ ಚಂದ್ರ ರೇ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, 


(ಕೆ.ಎನ್‌. 1993) ಜಲಾನಯನ ಅಭಿವೃದ್ಧಿ ಇಲಾಖೆ ಮತ್ತು ಪದನಿಮಿತ್ತ ಸರ್ಕಾರದ 
ಕಾರ್ಯದರ್ಶಿ, ಕೃಷಿ ಇಲಾಖೆ 


ಮಹೇಶ್‌ ಬಿ. ಶಿರೂರ್‌, ಐಎಫ್‌ಎಸ್‌ | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಬೆಂಗಳೂರು. 
ಸ್ಥಿತಾ ಬಿಜ್ನೂರು, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ (ಅರಣ್ಯ) ಬೆಂಗಳೂರು 

ಸಂಜಯ್‌ ಎಸ್‌ ಬಿಜ್ಮೂರು, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಆಡಳಿತ ಮತ್ತು 
ಐಎಫ್‌ಎಸ್‌ (ಕೆ.ಎನ್‌. 1994) ಸಮನ್ವಯ), ಬೆಂಗಳೂರು. 

ಕುಮಾರ್‌ ಪುಷ್ಕರ್‌, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 


(ಕೆ.ಎನ್‌. 1994) ನಿರ್ದೇಶಕರು, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, 
ಬೆಂಗಳೂರು. 


31 
Ky 
33 
34 
35 


36 
37 
38 


ಲು 
Ke] 


ವಿಜಯ್‌ ಲಾಲ್‌ ಮೀನಾ, ಐಎಫ್‌ಎಸ್‌ 


(ಕೆ.ಎನ್‌.1994) 


ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಮಾನವ 
ಸಂಪನ್ಮೂಲ ಅಭಿವೃದ್ಧಿ, ಕರ್ನಾಟಕ ರಾಜ್ಯ ಅರಣ್ಯ ಅಕಾಡೆಮಿ, 
ಧಾರವಾಡ 
ಸಂತೋಷ್‌ ಕುಮಾರ್‌, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಜಂಟಿ 
(ಕೆ.ಎನ್‌. 1994) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ, 
ಬೆಂಗಳೂರು 


ವಿಜಯ್‌ ಮೋಹನ್‌ ರಾಜ್‌ ಪಿ ಐಎಫ್‌ಎಸ್‌ | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಕಾರ್ಯ 
(ಕೆ.ಎನ್‌. 1995) ಯೋಜನೆ), ಬೆಂಗಳೂರು. 


43 1 ಮನೋಜ್‌ ಕುಮಾರ್‌ ಶುಕ್ಲಾ, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 
(ಕೆ.ಎನ್‌. 1989) ನಿರ್ದೇಶಕರು, ಮಹಾತ್ಮ ಗಾಂಧಿ ಇನ್ಸಿಟ್ಯೂಟ್‌ ಆಫ್‌ ರೂರಲ್‌ 
ಎನರ್ಜಿ ಮತ್ತು ಡೆವಲಪ್ಮೆಂಟ್‌ (ಎಂ.ಜಿ.ಐ.ಆರ್‌.ಇ.ಡಿ.), ಬೆಂಗಳೂರು 


ಅನಿಲ್‌ ಕುಮಾರ್‌ ರತನ್‌, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಸಂರಕ್ಷಣೆ), ಬೆಂಗಳೂರು 
WET wisi 

ಗೀತಾಂಜಲಿ ವಿ, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕಲಬುರಗಿ ವೃತ್ತ ಕಲಬುರಗಿ. 
Wises 


ಮನೋಜ್‌ ಕುಮಾರ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ, ಚಾಮರಾಜನಗರ ವೃತ್ತ, 
(ಕೆ-ಎನ್‌. 1997) ಚಾಮರಾಜನಗರ 


ಶ್ರೀನಿವಾಸಲು, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ 
(ಕೆ.ಎನ್‌. 1997) 


ಗೋಕುಲ್‌ ಆರ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ವೃತ್ತ, ಬೆಂಗಳೂರು. 
(ಕೆ.ಎನ್‌. 1997) 


ಅಶ್ಚಿನಿ ಕುಮಾರ್‌ ಸಿಂಗ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 

REE ನಿರ್ದೇಶಕರು, ಜಂಗಲ್‌ ಲಾಡ್ಜಸ್‌ ಮತ್ತು ರೆಸಾರ್ಟ್ಸ್‌, ಬೆಂಗಳೂರು. 
ಶಾಶ್ವತಿ ಮಿಶ್ರಾ, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಯೋಜನೆಗಳು), ಬೆಂಗಳೂರು. 

51 1 ಬಿಶ್ವಜತ್‌ ಮಿಶ್ರಾ, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಮಾಹಿತಿ ಸಂವಹನ ತಂತ್ರಜ್ಞಾನ, 

& (ಕೆ.ಎನ್‌. 1998) `ಬೆಂಗಳೂರು. | 


ವಿಪಿನ್‌ ಸಿಂಗ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಯೋಜನಾ ನಿರ್ದೇಶಕರು, 
(ಕೆ.ಎನ್‌. 1998) ಖಜಾನೆ-2, ಆರ್ಥಿಕ ಇಲಾಖೆ, ಬೆಂಗಳೂರು 
ವನಶ್ರೀ ವಿಪಿನ್‌ ಸಿಂಗ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 


(ಕೆ.ಎನ್‌. 1998) ನಿರ್ದೇಶಕರು, ಬನ್ನೆರುಘಟ್ಟ ಜೈವಿಕ ಉದ್ಯಾನವನ, ಬೆಂಗಳೂರು 


-5- 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮಿಷನ್‌ ನಿರ್ದೇಶಕರು, 
ಇಸ್ರೇಲ್‌ ತಂತ್ರಜ್ಞಾನ ಆಧಾರಿತ ಸಮಗ್ರ ಕೃಷಿ ಮಿಷನ್‌ (ಐಟಿಬಿಖಎಫ್‌ 
ಮಿಷನ್‌), ಬೆಂಗಳೂರು 


ಮನೋಜ್‌ ಆರ್‌, ಐಎಫ್‌ಎಸ್‌ 
(ಕೆ.ಎನ್‌. 1999) 


ಲಿಂಗರಾಜು ಎಸ್‌.ಎಸ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬಳ್ಳಾರಿ ವೃತ್ತ, ಬಳ್ಳಾರಿ 

(ಕೆ.ಎನ್‌. 1999) 

ಡಾ. ಕೆ.ಹೆಚ್‌. ವಿನಯ್‌ ಕುಮಾರ್‌, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಪನ್ಮೂಲ ನಿರ್ವಹಣೆ, 

ಐಎಫ್‌ಎಸ್‌ (ಕೆ.ಎನ್‌. 1999) ಬೆಂಗಳೂರು. 

ವಿಜಯ್‌ ಕುಮಾರ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 

(ಕೆ.ಎನ್‌. 1999) ನಿರ್ದೇಶಕರು, ಕರ್ನಾಟಕ ಸೋಪ್ಸ್‌ & ಡಿಟರ್‌ಜಿಂಟ್ಸ್‌ ಲಿಮಿಟೆಡ್‌, 
ಬೆಂಗಳೂರು. 


ಪಿ.ಬಿ. ಕರುಣಾಕರ, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಳಗಾವ ವೃತ್ತ ಬೆಳಗಾವ 
(ಕೆ.ಎನ್‌. 1999) | 


ಉಪೇಂದ್ರ ಪ್ರತಾಪ್‌ ಸಿಂಗ್‌, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, ಜವಳಿ 
(ಕೆ.ಎನ್‌. 2000) ಅಭಿವೃದ್ಧಿ ಆಯುಕ್ತರು ಮತ್ತು ಕೈಮಗ್ಗ ಮತ್ತು ಜವಳಿ 
ನಿರ್ದೇಶಕರು, ಬೆಂಗಳೂರು 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, 
ತೋಟಗಾರಿಕೆ ಮತ್ತು ನಿರ್ದೇಶಕರು, ರಾಷ್ಟ್ರೀಯ ತೋಟಗಾರಿಕೆ 
ಮಿಷನ್‌, ಬೆಂಗಳೂರು. 


ವೆಂಕಟೇಶ್‌ ಬಿ, ಐಎಫ್‌ಎಸ್‌ 
(ಕೆ.ಎನ್‌. 2001) 


ಪಾಲಯ್ಯ ಓ ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
(ಕೆ.ಎನ್‌. 2001) ನಿರ್ದೇಶಕರು, ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ 
ನಿಗಮ, ಬೆಂಗಳೂರು. 


ಮಂಜುನಾಥ ಆರ್‌ ಚೌವ್ಹಾಣ್‌, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಧಾರವಾಡ, ವೃತ್ತ, ಧಾರವಾಡ 
(ಕೆ.ಎನ್‌. 2002) 


ಟಿ. ಹೀರಾಲಾಲ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಮೈಸೂರು ವೃತ್ತ, ಮೈಸೂರು, |" 
(ಕೆ.ಎನ್‌. 2002) 


ಪ್ರಕಾಶ್‌ ಎಸ್‌ ನೆಟಾಲ್ಕರ್‌, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಮಂಗಳೂರು ವೃತ್ತ, 
(ಕೆ.ಎನ್‌. 2002) ಮಂಗಳೂರು. 


ಡಾ. ಪಿ. ಶಂಕರ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಹಾಸನ ವೃತ್ತ, ಹಾಸನ 
| 

ಡಿ. ಯತೀಶ್‌ ಕುಮಾರ್‌, ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕೆನರಾ ವೃತ್ತ, ಶಿರಸಿ. 
(ಕೆ.ಎನ್‌. 2002) 


-6- 


ಮಂಜುನಾಥ ಸಿ. ತಂಬಾಕದ, ಐಎಫ್‌ಎಸ್‌ ಅರಣ್ಯ: ಸಂರಕ್ಷಣಾಧಿಕಾರಿ (ಸಂಶೋಧನೆ), ಬೆಂಗಳೂರು 
(ಕೆ.ಎನ್‌. 1993) 


ವೆಂಕಟೇಶನ್‌ ಎಸ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಿಶೇಷ ನಿರ್ದೇಶಕರು (ತಾಂತ್ರಿಕ 
(ಕೆ.ಎನ್‌. 1999) ಕೋಶ), ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ, ಬೆಂಗಳೂರು 


ಆರ್‌, ರವಿಶಂಕರ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯ ಯೋಜನೆ, ಧಾರವಾಡ. 
(ಕೆ.ಎನ್‌. 2003) 


70 | ಬಸವರಾಜ್‌ ಪಿ. ಪಾಟೀಲ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ 
(ಕೆ.ಎನ್‌. 2003) ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು. 


71 | ಟಿ. ಬಾಲಚಂದ್ರ, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕ್ಷೇತ್ರ ನಿರ್ದೇಶಕರು, ಹುಲಿ 
(ಕೆ.ಎನ್‌. 2003) ಯೋಜನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನ, ಬಂಡೀಪುರ. 

72 | ಎಸ್‌. ಧನಂಜಯ, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, ಭದ್ರಾ ಟೈಗರ್‌ 
(ಕೆ.ಎನ್‌. 2003) ರಿಸರ್ವ್‌, ಚಿಕ್ಕಮಗಳೂರು. 


ಡಾ. ಸುನೀಲ್‌ ಪನ್ನಾರ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, 
ಡಾ. ಕೆ.ಟಿ. ಹನುಮಂತಪ್ಪ, ಖಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ, ಸಂಶೋಧನೆ ಧಾರವಾಡ. 
(ಕೆ.ಎನ್‌. 2005) 


75 | ಮೂರ್ತಿ ಹೆಚ್‌, ಎಸ್‌.ಎಸ್‌. ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾರ್ಯ ಯೋಜನೆ, 
(ಕೆ.ಎನ್‌. 1992) ಚಿಕ್ಕಮಗಳೂರು. 


73 
4 


7 


76 | ತಾಕತ್‌ ಸಿಂಗ್‌ ರಾಣಾವತ್‌, ಐಎಫ್‌ಎಸ್‌ ' ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕೊಪ್ಪ ವಿಭಾಗ, ಕೊಪ್ಪ 
(ಕೆ.ಎನ್‌. 2007) 


77 | ವಸಂತರೆಡ್ಡಿ ಕೆ.ವಿ ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ 
[ರ 

78 | ಡಾ. ಮಾಲತಿ ಪ್ರಿಯ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯ ಯೋಜನೆ , ಬಳ್ಳಾರಿ. 
PES ES 
79 | ಡಾ. ರಮೇಶ್‌ ಕುಮಾರ್‌ ಪಿ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬಳ್ಳಾರಿ ವಿಭಾಗ, ಬಳ್ಳಾರಿ. | 
[ರ್‌ ರಾ | 
ಎಂ.ವಿ. ಅಮರ್‌ನಾಥ್‌, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಳಗಾವಿ ವಿಭಾಗ, ಬೆಳಗಾವಿ. 


ಕಮಲ ಕ್ಲೆ ಐಎಫ್‌ಎಸ್‌ ಉಪ ಆರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 
(ಕೆ.ಎನ್‌. 2009) ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ (ರಬ್ಬರ್‌), 
ಮಂಗಳೂರು. 


82 | ಕರಿಕಾಲನ್‌ ವಿ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಮಂಗಳೂರು ವಿಭಾಗ, ಮಂಗಳೂರು 
(ಕೆ.ಎನ್‌. 2009) 
7. 


-7- 


83 | ದೀಪಿಕಾ ಬಾಜಪೈ, ಐಎಫ್‌ಎಸ್‌ ದಿರ್ಫಾವದಿಯ ಶಿಶುಪಾಲನಾ ರಜೆ 
(ಕೆ.ಎನ್‌. 2010) - 


(ಕೆ.ಎನ್‌. 2010) 
85 1 ಶಿವಶಂಕರ್‌ ಎಸ್‌. ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೀದರ್‌ ವಿಭಾಗ, ಬೀದರ್‌. 
ಯಶ್‌ಪಾಲ್‌ ಕ್ಷೀರಸಾಗರ್‌, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಧಾರವಾಡ ವಿಭಾಗ, ಧಾರವಾಡ 


ಡಿ. ಮಹೇಶ್‌ ಕುಮಾರ್‌, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕ್ಷೇತ್ರ ನಿರ್ದೇಶಕರು, 
(ಕೆ.ಎನ್‌. 2011) ರಾಜೀವ್‌ ಗಾಂಧಿ ರಾಷ್ಟ್ರೀಯ ಉದ್ಯಾನ, ನಾಗರಹೊಳೆ, 
ಹುಣಸೂರು. 


87 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಎಂ.ಎಂ. ಹಿಲ್ಡ್‌, ವನ್ಯಜೀವಿ 


88 | ಏಡುಕೊಂಡಲು, ಐಎಫ್‌ಎಸ್‌ 
(ಕೆ.ಎನ್‌. 2011) ವಿಭಾಗ, ಕೊಳ್ಳೇಗಾಲ. 


ಎಸ್‌, ಪ್ರಭಾಕರನ್‌, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಮಡಿಕೇರಿ ವಿಭಾಗ, ಮಡಿಕೇರಿ. 
(ಕೆ.ಎನ್‌. 2011) 


ಸೋನಾಲ್‌ ವೃಷ್ಣಿ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಜಂಟಿ ನಿರ್ದೇಶಕರು, 
K ಲ' ಈ 
(ಕೆ.ಎನ್‌. 2011) ಕರ್ನಾಟಕ ರಾಜ್ಯ ಅರಣ್ಯ ಅಕಾಡೆಮಿ, ಗುಂಗರಗಟ್ಟಿ, ಧಾರವಾಡ, 


ದೀಪ್‌ ಜೆ. ಕಾಂಟ್ರಾಕ್ಟ್‌ರ್‌, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರ್ಯಯೋಜನೆ, ಮೈಸೂರು. 
[ರಾ 

ವಾನತಿ ಎಂ.ಎಂ. ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಲಬುರಗಿ ವಿಭಾಗ, ಕಲಬುರಗಿ. 
El jaca 

ಮರಿಯಾ ಕ್ರಿಸ್ಟು ರಾಜ ಡಿ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, ಅಣಶಿ 
94 | ಗಣಪತಿ ಕೆ ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಹೊನ್ನಾವರ ವಿಭಾಗ, 

ಎ.ವಿ. ಸೂರ್ಯಸೇನ್‌, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಗದಗ ವಿಭಾಗ, ಗದಗ, 
CN 

ಆಂಥೋಣಿ ಎಸ್‌. ಮರಿಯಪ್ಪ, ಐಎಫ್‌ಎಸ್‌ | ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ವಿಭಾಗ, 
97 | ಶಿವರಾಮ್‌ ಬಾಬು ಎಂ್ಲ ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಹಾಸನ ವಿಭಾಗ್ಯ ಹಾಸನ. 

8... 


91 
92 
3 


9 


-8- 


ಡಾ. ಪ್ರಶಾಂತ್‌ ಕುಮಾರ್‌ ಕೆ.ಸಿ, ಐಎಫ್‌ಎಸ್‌ 
(ಕೆ.ಎನ್‌. 2015) 


ರುಥ್ರೇನ್‌ ಪಿ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕುದುರೆಮುಖ ವನ್ಯಜೀವಿ ವಿಭಾಗ, 
100 ಆಶಿಷ್‌ ರೆಡ್ಡಿ ಎಂ.ವ್ಲಿ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕುಂದಾಫುರ ವಿಭಾಗ, ಕುಂದಾಪುರ, 
SE ca 
ಸ್‌ 


101 | ಅರಸಾಲನ್‌, ಐಎಫ್‌ಎಸ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಿಕ್ಕಬಳ್ಳಾಪುರ ವಿಭಾಗ, 
(ಕೆ.ಎನ್‌. 2016) ಚಿಕ್ಕಬಳ್ಳಾಪುರ. ' 


102 | ಡಾ. ಅಜ್ಜಯ್ಯ ಜಿ.ಆರ್‌, ಇಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಹಳಿಯಾಳ ವಿಭಾಗ, ಹಳಿಯಾಳ. 
103 | ಡಾ. ಸಂತೋಷ್‌ ಕುಮಾರ್‌ ಜಿ. ಐಎಫ್‌ಎಸ್‌ | ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, ಬಿಆರ್‌ಟಿ 
[ಕಾ 
ಶಿವಶಂಕರ್‌ ಇ ಐಎಫ್‌ಎಸ್‌ | ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ವಿರಾಜಪೇಟೆ ವಿಭಾಗ, ವಿರಾಜಪೇಟಿ. 
SESS onl 
105 {| ಬಸವರಾಜ್‌ ಕೆ.ಎನ್‌. ಐಎಫ್‌ಎಸ್‌ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಕುದುರೆಮುಖ ವನ್ಯಜೀವಿ 
ಹ್‌ 
ಸಿಂಧೆ ನಿಲೇಶ್‌ ಡಿಹೋಬಾ ಇಎಫ್‌ಎಸ್‌ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಮಡಿಕೇರಿ ಉಪ-ವಿಭಾಗ, 
en [ 


ಇತರೆ ರಾಜ್ಯದಿಂದ ಅಂತರ ರಾಜ್ಯ ನಿಯೋಜನೆ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ 
ಐಎಫ್‌ಎಸ್‌ ಅಧಿಕಾರಿಗಳ ವಿವರ 


107 | ಎಸ್‌. ಆರ್‌. ನಟೀಶ್‌, ಐಎಫ್‌ಎಸ್‌ ಅರಣ್ಯ, ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, ಪಶುಸಂಗೋಪನೆ 
ಪಿಜಯ್‌ ಕುಮಾರ್‌ ಸಾಲಿಮಠ್‌, ಐಎಫ್‌ಎಸ್‌ | ಅರಣ್ಯ ಸಂರಕ್ಷಣಾಧಿಕಾರಿ, ಕೇಂದ್ರಸ್ಟಾನ, ಬೆಂಗಳೂರು 
(ಡಬ್ಲೂ.ಬಿ. 2003) 


ಸಿದ್ರಾಮಪ್ಪ ಎಂ.ಸಿ. ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರು ನಗರ ವಿಭಾಗ, 
(ಎನ್‌.ಜಿ, 2007) ಬೆಂಗಳೂರು. 


110 | ಅಜಿತ್‌ ಕುಲಕರ್ಣಿ, ಐಎಫ್‌ಎಸ್‌ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 
(ಪಿ.ಬಿ. 2008) ನಿರ್ದೇಶಕರು, ಚಾಮರಾಜೇಂದ್ರ ಜುವಾಲಜಿಕಲ್‌ ಗಾರ್ಡ್‌ನ್‌, 
ಮೈಸೂರು. 


98 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಮೈಸೂರು ವಿಭಾಗ, ಮೈಸೂರು. 


-9- 


ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಐಎಫ್‌ಎಸ್‌ ಅಧಿಕಾರಿಗಳ ವಿವರ 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು Private Secretary 
. {to Union Minister for Chemicals & Fertilizers 
| and Parliamentary’ Affairs, Government of 
India, ನವದೆಹಲಿ. 


ಮನೋಜ್‌ ಕುಮಾರ್‌ ತ್ರಿಪಾಠಿ, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, ಕುಡಿಯುವ 
(ಕೆ.ಎನ್‌.2000) ನೀರು ಮತ್ತು ನೈರ್ಮಲ್ಯ ಸಚಿವಾಲಯ, ಭಾರತ ಸರ್ಕಾರ, ನವದೆಹಲಿ 
ಪ್ರಾಚಿ ಗಂಗ್ವಾರ್‌, ಐಎಫ್‌ಎಸ್‌ ಕೇಂದ್ರ ಸರ್ಕಾರದ ಸೇವೆಯಲ್ಲಿ SN 
(ಕೆ.ಎನ್‌, 2003) ' | 


ಸಂಖ್ಯ: ಸಿಆಸುಇ 22 ಎಸ್‌ಎಫ್‌ಪಿ 2020 


ವಿಜಯ್‌ ರಂಜನ್‌ ಸಿರಗ್‌, ' ಐಎಫ್‌ಎಸ್‌ 
(ಕೆ.ಎನ್‌.1996) 


ಪಹಿ.- 


(ಬಿ.ಎಸ್‌. ಯಡಿಯೂರಪ್ಪ) 
ಸನ್ಮಾನ್ಯ ಮುಖ್ಯಮಂತ್ರಿಗಳು. 


Ww 
. (ಹೆಚ್‌.ಆರ್‌. ಅನುರಾಧ)” 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಆಸುಐ (ಸೇವೆಗಳು-5) 


ಅನುಬಂಧ-2 
ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:213(1706) 


ಅರಣ್ಯ ಇಲಾಖೆಗೆ ಸಂಬಂಧ ಪಡೆದಂತಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
| ಐಎಫ್‌ಎಸ್‌ ಅಧಿಕಾರಿಗಳ ವಿವರ 


ಹೆಸರು 
ಪದನಾಮ 
ಶ್ರೀಗ್ರೀಮತಿ 


ಡಾ|| ಡಿ.ಎಸ್‌. ರವೀಂದ್ರನ್‌, ಐಎಫ್‌ಎಸ್‌ | ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ & ಪದನಿಮಿತ್ತ ಸರ್ಕಾರದ 
(ಕೆ.ಎನ್‌.1986) ಪ್ರಧಾನ ಕಾರ್ಯದರ್ಶಿ, ಖಜಾನೆ-2, ಆರ್ಥಿಕ ಇಲಾಖೆ, ಬೆಂಗಳೂರು 


ಬ್ರಿಜೇಶ್‌ ಕುಮಾರ್‌ ದೀಕ್ಷಿತ್‌, ಐಎಫ್‌ಎಸ್‌ | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, 
(ಕೆ.ಎನ್‌. 1988) ಕೃಷಿ ಇಲಾಖೆ, ಬೆಂಗಳೂರು 


ಪ್ರಕಾಶ್‌ ಹೆಚ್‌.ಪ್ಲಿ ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
(ಕೆ.ಎನ್‌. 1988) ನಿರ್ದೇಶಕರು, ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ಲಿಮಿಟಿಡ್‌ 
(ಎಂಎಸ್‌ಐಎಲ್‌), ಬೆಂಗಳೂರು. 
ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ 
ಮೌಲ್ಯಮಾಪನ ಅಧಿಕಾರಿ, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ, 
ಯೋಜನೆ, ಕಾರ್ಯಕ್ರಮ ಮಾನಿಟರಿಂಗ್‌ ಮತ್ತು ಅಂಕಿಅಂಶ ವಿಭಾಗ, 


ಸುದರ್ಶನ್‌ ಜಿ.ಎ, ಐಎಫ್‌ಎಸ್‌ 
(ಕೆ.ಎನ್‌. 1989) 


ವಿಜಯ್‌ ಶರ್ಮಾ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ವ್ಯವಸ್ಥಾಪಕ 
(ಕೆ.ಎನ್‌. 1989) ನಿರ್ದೇಶಕರು, ಜಂಗಲ್‌ ಲಾಡ್ನಸ್‌ ಮತ್ತು ರೆಸಾರ್ಟ್ಸ್‌ ಲಿಮಿಟೆಡ್‌, ಖನಿಜ 


ಭವನ, ಬೆಂಗಳೂರು 
ಮೀನಾಕ್ಷಿ ನೇಗಿ ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, 
WES ESSA 
7 | ರಾಮಚಂದ್ರ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 


ನಿರ್ದೇಶಕರು, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಲಿಮಿಟಿಡ್‌, 
ಹುಬ್ಬಳ್ಳಿ 


ರಾಧಾದೇವಿ, ಐಎಫ್‌ಎಸ್‌ . | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಭೂಸ್ವಾಧೀನ 
ee 

ಪ್ರಭಾಷ್‌ ಚಂದ್ರ ರೇ, ಐಎಫ್‌ಎಸ್‌ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, 
(ಕೆ.ಎನ್‌, 1993) ಜಲಾನಯನ ಅಭಿವೃದ್ಧಿ ಇಲಾಖೆ ಮತ್ತು ಎಕ್ಸ್‌ ಆಫೀಷಿಯೋ 
ಸರ್ಕಾರದ ಕಾರ್ಯದರ್ಶಿ, ಕೃಷಿ ಇಲಾಖೆ 
ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 


ನಿರ್ದೇಶಕರು, ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ, 
ಬೆಂಗಳೂರು. 


(ಕೆ.ಎಸ್‌. 1990) 


ಮಹೇಶ್‌ ಬಿ, ಶಿರೂರ್‌, ಐಎಫ್‌ಎಸ್‌ 
(ಕೆ.ಎನ್‌. 1993) 


ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, 
ಬೆಂಗಳೂರು. 


ಕುಮಾರ್‌ ಪುಷ್ಕರ್‌, ಐಎಫ್‌ಎಸ್‌ 
(ಕೆ.ಎನ್‌. 1994) 


ಮನೋಜ್‌ ಕುಮಾರ್‌ ಶುಕ್ಲಾ, 
ಐಎಫ್‌ಎಸ್‌ (ಕೆ.ಎನ್‌. 1989) 


ಮುಖ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 
ನಿರ್ದೇಶಕರು, ಮಹಾತ್ಮ ಗಾಂಧಿ ಇನ್ಸಿಟ್ಯೂಟ್‌ ಆಫ್‌ ರೂರಲ್‌ 
ಎನರ್ಜಿ ಮತ್ತು ಡೆವಲಪ್ಮೆಂಟ್‌ (ಎಂ.ಜಿ.ಐ.ಆರ್‌.ಇ.ಡಿ.), ಬೆಂಗಳೂರು 


ಅಶ್ವಿನಿ ಕುಮಾರ್‌ ಸಿಂಗ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ 
(ಕೆ.ಎನ್‌. 1997) ನಿರ್ದೇಶಕರು, ಜಂಗಲ್‌ ಲಾಡ್ಜಸ್‌ ಮತ್ತು ರೆಸಾರ್ಟ್ಸ್‌, ಬೆಂಗಳೂರು. 


ಅರಣ್ಯ 


ವಿಪಿನ್‌ ಸಿಂಗ್‌, ಐಎಫ್‌ಎಸ್‌" ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಯೋಜನಾ ನಿರ್ದೇಶಕರು, 
(ಕೆ.ಎನ್‌. 1998) 
ಮನೋಜ್‌ ಆರ್‌, ಐಎಫ್‌ಎಸ್‌ 
(ಕೆ.ಎನ್‌. 1999) 


ಖಜಾನೆ-2, ಆರ್ಥಿಕ ಇಲಾಖೆ, ಬೆಂಗಳೂರು 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮಿಷನ್‌ ನಿರ್ದೇಶಕ, ಇಸ್ರೇಲ್‌ 
ತಂತ್ರಜ್ಞಾನ ಆಧಾರಿತ ಸಮಗ್ರ ಕೃಷಿ ಮಿಷನ್‌ (ಐಟಿಬಿಐಎಫ್‌ ಮಿಷನ್‌), 
ಬೆಂಗಳೂರು. 


ವಿಜಯ್‌ ಕುಮಾರ್‌, ಐಎಫ್‌ಎಸ್‌ ಮುಖ್ಯ ಆರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, 
(ಕೆ.ಎನ್‌. 1999) ಕರ್ನಾಟಕ ಸೋಪ್ಸ್‌ & ಡಿಟರ್‌ಜಿಂಟ್ಸ್‌ ಲಿಮಿಟೆಡ್‌, ಬೆಂಗಳೂರು. 
ಉಪೇಂದ್ರ ಪ್ರತಾಪ್‌ ಸಿಂಗ್‌, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, ಜವಳಿ 


(ಕೆ.ಎನ್‌. 2000) ಅಭಿವೃದ್ಧಿ ಆಯುಕ್ತರು ಮತ್ತು ಕೈಮಗ್ಗ ಮತ್ತು ಜವಳಿ ನಿರ್ದೇಶಕರು, 
ಬೆಂಗಳೂರು 


18 | ವೆಂಕಟೇಶ್‌ ಬ್ಲಿ ಐಎಫ್‌ಎಸ್‌ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು, ತೋಟಗಾರಿಕೆ 

| [ನ್‌ | ಮತ್ತು ನಿರ್ದೇಶಕ, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌, ಬೆಂಗಳೂರು. 
19 | ಪಾಲಯ್ಯ ಓ, ಐಎಫ್‌ಎಸ್‌ | ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, 
(ಕೆ.ಎನ್‌. 2001) ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಲಿಮಿಟೆಡ್‌, 


ಬೆಂಗಳೂರು, 
ಡಾ. ಸುನೀಲ್‌ Wa ಐಎಫ್‌ಎಸ್‌ Wi ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, 
[ರ 
ಎಸ್‌, ಆರ್‌, ನಟೇಶ್‌, ಐಎಫ್‌ಎಸ್‌ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಆಯುಕ್ತರು, ಪಶುಸಂಗೋಪನೆ 
BW (ಜೆ.ಹೆಚ್‌.ಕೆ. 2003) ಮತ್ತು ಪಶುವೈದ್ಯಕೀಯ ಸೇವೆಗಳು, ಬೆಂಗಳೂರು. 


ಸಂಖ್ಯೆ: ಸಿಆಸುಇ 22 ಎಸ್‌ಎಫ್‌ಪಿ 2020 
ಸಹಿ.- 
(ಬಿ.ಎಸ್‌. ಯಡಿಯೂರಪ್ಪ) 
He - ಸನ್ಮಾನ್ಯ ಮುಖ್ಯಮಂತ್ರಿಗಳು 


(ಹೆಚ್‌.ಆರ್‌. ಅನುರಾಧ) 5೨/3 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸುಇ (ಸೇವೆಗಳು-5) 


